ಸದನದಲ್ಲಿ ಉತ್ತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ :28 ನೇ ಸೆಷ್ಟೆಂಬರ್‌, 2020 


ಹಿಂದುಳಿದ ವರ್ಗಗಳ ಸಮುದಾಯದವರಿಗೆ ಮೀಸಲಾತಿ ನೀಡುವ ಬಗ್ಗೆ 


ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮ (ವಿಧಾನಸಭೆಯಿಂದ ಚುನಾಯಿತರಾದವರು)- 


87 (853) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಎಲ್ಲಾ ರೀತಿಯ ಕಾಮಗಾರಿಗಳಲ್ಲೂ 7% ಮೀಸಲಾತಿ 
ಅಥವಾ ಪ್ರಾತಿನಿದ್ಯ ನೀಡಿರುವ ರೀತಿ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಏತಕ್ಕಾಗಿ 
ಕೊಡಬಾರದು; ಹಾಗೆ ಕೊಡಲು ಏನಾದರೂ ಅಡಚಣೆಗಳಿವೆಯೆೇಣ; 


(ಆ) ಗಣಿ ಮತ್ತು ಮರಳು ತೆಗೆಯುವ ಕ್ಲೇತ್ರ ಹಾಗೂ ಅಬಕಾರಿ ಲೈಸೆನ್ಸ್‌ ನೀಡುವಲ್ಲಿ ಪರಿಶಿಷ್ಠ ಜಾತಿ 
ಮತ್ತು ವರ್ಗಗಳಿಗೆ ಇರುವ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಪರಿಗಣಿಸದಿರಲು 
ಕಾರಣಗಳೇಮು? 


